WPP - 47 


ಸಿ 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೭ | ಬೆಂಗಳೂರು, ಗುರುವಾರ, ಮಾರ್ಚ್ ೧೫, ೨೦೧೨ ( ಫಾಲ್ಗುಣ ೨೫ , ಶಕ ವರ್ಷ ೧೯೩೩ ) | ಸಂಚಿಕೆ ೧೧ | 

ಭಾಗ - ೪ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 
ನಿಯಮಗಳು , ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು 

ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ನಅಇ 46 ಗುಅಪ್ರಾ 2011 , ಬೆಂಗಳೂರು, ದಿನಾಂಕ : 17 -2- 2011. 
ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961 ಪ್ರಕರಣ 2(7)( ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ 
ಕರ್ನಾಟಕ ಸರ್ಕಾರವು ಬೀದರ್ ಜಿಲ್ಲೆ, ಔರಾದ್ ಪಟ್ಟಣದ ಪಂಚಾಯಿತಿ ಗಡಿಯ ಕ್ಷೇತ್ರವನ್ನೇ ಔರಾದ್ ಸ್ಥಳೀಯ ಯೋಜನಾ ಪ್ರದೇಶವೆಂದು ದಿನಾಂಕ : 
1-1- 2012 ರಿಂದ ಜಾರಿಗೆ ಬರುವಂತೆ ಈ ಮೂಲಕ ಘೋಷಿಸಿದೆ. ಸದರಿ ಪಟ್ಟಣ ಪಂಚಾಯಿತಿಯೇ ಯೋಜನಾ ಪ್ರಾಧಿಕಾರದ ಕೆಲಸ ಕಾರ್ಯಗಳನ್ನು 
ನಿರ್ವಹಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಟಿ. ಎಂ . ವಾಸುದೇವರಾವ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ನಗರಾಭಿವೃದ್ಧಿ ಇಲಾಖೆ. 


ಪಿ . ಆರ್ . 146 


ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಆಇ 130 ವೆಚ್ಚ- 12 / 2012 , ಬೆಂಗಳೂರು, ದಿನಾಂಕ : 18 -2 - 2012. 
ಮಾನ್ಯ ವಿಧಾನಸಭಾ ಸದಸ್ಯರುಗಳಿಗೆ Apple | Pad 2 64 GB 3G+ WiFi ಗಣಕಯಂತ್ರಗಳನ್ನು ತರಬೇತಿ ಮತ್ತು Polyurethane Smart cover 
ಸಹಿತ ನೀಡಲು Apple India ಸಂಸ್ಥೆಯ ಅಧಿಕೃತ ಮಾರಾಟಗಾರರಾದ ಮೆ , ACE Tech Systems Pvt. Ltd . ಅವರ ಮುಖಾಂತರ ಒಟ್ಟು 225 ಐ 
ಪ್ಯಾಡ್‌ಗಳನ್ನು ರೂ . 103.50 ಲಕ್ಷಗಳ ವೆಚ್ಚದಲ್ಲಿ ನೇರವಾಗಿ ಖರೀದಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999ರ 
ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಕರ್ನಾಟಕ ವಿಧಾನಸಭಾ ಸಚಿವಾಲಯಕ್ಕೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಉತ್ತಮ ಗುಣಮಟ್ಟದ Apple | Pad ಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಕರ್ನಾಟಕ ವಿಧಾನ ಸಭಾ ಸಚಿವಾಲಯವು 
ದೃಢಪಡಿಸಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಜೆ. ಡಿ. ಮಧುಚಂದ್ರ ತೇಜಸ್ವಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ ), 
ಪಿ . ಆರ್ . 147 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 
( ೩೩೭) 


* 


ಟಿ 


೩೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೫ , ೨೦೧೨ 


ಭಾಗ - ೪ಎ 


ಸಹಕಾರ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಸಿಒ 90 ಸಿಎನ್ಎಸ್ 2009 , ಬೆಂಗಳೂರು, ದಿನಾಂಕ : 13 - 2 - 2012. 
ಸರ್ಕಾರದಿಂದ ಈ ಹಿಂದೆ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ರ ಪ್ರಕರಣ 29ರ ಉಪ ಪ್ರಕರಣ (1) ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಶ್ರೀ ಕೆ.ವಿ . ಯೋಗೇಶ್ ಬಿನ್ ವಿರೇಗೌಡ, ಕಾರ್ಜುವಳ್ಳಿ, ಆಲೂರು ತಾಲ್ಲೂಕು, ಹಾಸನ ಜಿಲ್ಲೆ ಇವರನ್ನು ಹಾಸನ ಜಿಲ್ಲೆ ಆಲೂರು ತಾಲ್ಲೂಕು 
ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ., ಆಲೂರು ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ಮತ್ತು ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಜಿ . ಪಾಟೀಲ್, 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ, 
ಸರ್ಕಾರದ ಜಂಟಿ ಕಾರ್ಯದರ್ಶಿ ( ಪ), 

ಸಹಕಾರ ಇಲಾಖೆ. 


ಪಿ. ಆರ್ . 148 


KARNATAKA GOVERNOR S SECRETARIAT 


NOTIFICATION 


No . GS 31 BUM 2011 , Bangalore , dated : 2nd March 2012 . 


Whereas an Inquiry Commission consisting of Justice Shri K . Shivashankar Bhat, retired Judge, High Court of Karnataka 
has been constituted to conduct an Inquiry into certain allegations of large scale malpractices in the examinations conducted at the 
Distance Education Centres and the matters relating to Kolar P .G . Centre and certain other matters of Bangalore University , vide 
Notification No. GS 31 BUM 2011 , dated 24th Dec . 2011 , under section 8 ( 1) of the Karnataka State Universities Act, 2000 . 


And, whereas , the State Governmenthas requested the Chancellor to constitute an Inquiry Commission under section 8 (1) 
of the Karnataka State Universities Act, 2000, to inquire into the allegations of financial and administrative malpractices against the 
Directorate of Distance Education , Bangalore University . 


Now , therefore, in exercise of the powers conferred on meby section 8 ( 1) of the Karnataka State Universities Act, 2000 
read with section 21 of the Karnataka General Clauses Act, 1899 , I, H .R . Bhardwaj, Governor of Karnataka and Chancellor of the 
Universities in Karnataka , hereby order inclusion of an additional term of reference in the Notification No. GS 31 BUM 2011 dated 
24th December 2011 covering the following matters , namely ; 


" (1A ) Allegations of financial and administrative malpractices against the Directorate of Distance Education , Bangalore 
University" 

H .R . BHARDWAJ 
Governor of Karnataka & 
Chancellor of Universities 


P . R . No. 150 


V .S . JERE 
Under Secretary to Governor 


ಕಂದಾಯ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಆರ್‌ಡಿ 14 ಎಲ್‌ಜಿಎನ್ 2009, ಬೆಂಗಳೂರು, ದಿನಾಂಕ : 22 -2 - 2012. 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964, ಸಬ್ ಸೆಕ್ಷನ್ (I) 94 - ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲ್ಲೂಕು ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಅಧಿಕಾರಿ ಹಾಗೂ ಅಧಿಕಾರೇತರ 
ಸದಸ್ಯರನ್ನೊಳಗೊಂಡಂತೆ, ಈ ಕೂಡಲೇ ಜಾರಿಗೆ ಬರುವಂತೆ ಮುಂದಿನ ಆದೇಶದವರೆಗೆ ಕೆಳಕಂಡಂತೆ ರಚಿಸಲಾಗಿದೆ. 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಮಾರ್ಚ್ ೧೫ , ೨೦೧೨ 


೩೩೯ 


ತಾಲ್ಲೂಕು 


ಸದಸ್ಯರು 


ವರ್ಗ 


ಕ್ರಮ 
ಸಂಖ್ಯೆ 


ಮಾನ್ಯ ಶಾಸಕರು , ಕಾರವಾರ ವಿಧಾನಸಭಾ ಕ್ಷೇತ್ರ 


ಅಧ್ಯಕ್ಷರು 


ಶ್ರೀ ಶಾಂತಾ ಭಿಕ್ಕು ಬಾಂದೇಕರ, ಸಾ : ಹಿಂದುವಾಡಾ ಅಂಚೆ : ಮಲ್ಲಾಪುರ | ಸದಸ್ಯರು ( ಸಾಮಾನ್ಯ ) 
ಕಾರವಾರ 


ಕಾರವಾರ 


ಶ್ರೀಮತಿ ಅಂಬಾ ವೈಂಗಣಕರ್, ಸೀಬರ್ಡ್ ಕಾಲೋನಿ, ಚಿತ್ತಾಕುಲಾ, ಅಂಚೆ : | ಸದಸ್ಯರು ಮಹಿಳೆ 
ಚಿತ್ತಾಕುಲಾ, ಕಾರವಾರ 


ಶ್ರೀ ರಾಮಕುಮಾರ , ತೇವಪ್ಪಾ ಬೋರಕರ, “ ಮಂಜುನಾಥ ಕೃಷಾ ” ನಂ . 17 , ಸದಸ್ಯರು ( ಪರಿಶಿಷ್ಟ ಜಾತಿ) 
ಕೆ.ಹೆಚ್. ಬಿ. ಕಾಲೋನಿ, ಬಾಡ, ಅಂಚೆ : ನಂದನಗದ್ದಾ , ತಾಲ್ಲೂಕು, ಕಾರವಾರ 


ತಹಶೀಲ್ದಾರ, ಕಾರವಾರ ತಾಲ್ಲೂಕು, ಕಾರವಾರ 

ಕಾರ್ಯದರ್ಶಿ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಲ್. ಕೃಷ್ಣಪ್ಪ , 

ಪೀಠಾಧಿಕಾರಿ, 
ಕಂದಾಯ ಇಲಾಖೆ ( ಭೂ . ಮಂ , - 2). 


ಪಿ . ಆರ್ . 151 


ಕಂದಾಯ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಆ‌ಡಿ 13 ಎಲ್‌ಜಿಎನ್ 2009 , ಬೆಂಗಳೂರು, ದಿನಾಂಕ : 22 -2 - 2012. 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 , ಸಬ್ ಸೆಕ್ಷನ್ (1) 94 - ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲ್ಲೂಕು ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಅಧಿಕಾರಿ ಹಾಗೂ ಅಧಿಕಾರೇತರ 
ಸದಸ್ಯರನ್ನೊಳಗೊಂಡಂತೆ, ಈ ಕೂಡಲೇ ಜಾರಿಗೆ ಬರುವಂತೆ ಮುಂದಿನ ಆದೇಶದವರೆಗೆ ಕೆಳಕಂಡಂತೆ ರಚಿಸಲಾಗಿದೆ. 


ಕ್ರಮ 


ತಾಲ್ಲೂಕು 


ಸದಸ್ಯರು 


ವರ್ಗ 


ಸಂಖ್ಯೆ 


ಮಾನ್ಯ ಶಾಸಕರು, ಅಂಕೋಲಾ ವಿಧಾನಸಭಾ ಕ್ಷೇತ್ರ 


ಅಧ್ಯಕ್ಷರು 


ಅಂಕೋಲಾ 


ಶ್ರೀ ಕೃಷ್ಣಕುಮಾರ್, ವಿ. ಮಹಾಲೆ, ಮಠಾಕೇರಿ, ಅಂಕೋಲಾ 

ಸದಸ್ಯರು ( ಸಾಮಾನ್ಯ) 
ಶ್ರೀ ಶೇಖರ ಸೋಮಯ್ಯ, ಹಳ್ಳೇರ, ಸಾ : ಬಳಲೆ, ಸಗಡಗೇರಿ, ಪಂಚಾಯತ್, ಸದಸ್ಯರು ( ಪರಿಶಿಷ್ಟ ಜಾತಿ) 
ಅಂಕೋಲಾ ತಾಲ್ಲೂಕು 


ಶ್ರೀಮತಿ ಸುರಕ್ಷಾ ಸುರೇಶ ಭೋವಿ, ಸಾ : ಕನಶಿಗದ್ದೆ , ಬಬ್ರುವಾಡಾ, ಅಂಕೋಲಾ | ಸದಸ್ಯರು ( ಪರಿಶಿಷ್ಟ ಜಾತಿ) 
ತಾಲ್ಲೂಕು 


ತಹಶೀಲ್ದಾರ, ಅಂಕೋಲಾ ತಾಲ್ಲೂಕು, ಅಂಕೋಲಾ 


ಕಾರ್ಯದರ್ಶಿ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಲ್ . ಕೃಷ್ಣಪ್ಪ, 

ಪೀಠಾಧಿಕಾರಿ , 
ಕಂದಾಯ ಇಲಾಖೆ ( ಭೂ . ಮಂ ,- 2) 


ಪಿ . ಆರ್ . 152 


೩೪೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೫ , ೨೦೧೨ 


ಭಾಗ - ೪ಎ 


ಕಾರ್ಮಿಕ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಕಾಇ 130 ಎಲ್‌ಡಬ್ಲ್ಯೂಎ 2011, ಬೆಂಗಳೂರು, ದಿನಾಂಕ : 24 -2 -2012 . 
ಕೈಗಾರಿಕಾ ವಿವಾದಗಳ ಅಧಿನಿಯಮ 1947 (ಕೇಂದ್ರಾಧಿನಿಯಮ 1947ರ ಸಂಖ್ಯೆ : 14) ಕಲಂ 2 ಖಂಡ ( ಎನ್ ) ಉಪಖಂಡ (6)ರ 
ಮೇರೆಗೆ “ ಇಂಡಸ್ಸಿ ಜನರೇಟಿಂಗ್ ಪವರ್ ” ಉದ್ಯಮವನ್ನು ಅಧಿಸೂಚನೆ ಸಂಖ್ಯೆ : ಕಾಇ 45 ಎಲ್‌ಡಬ್ಲ್ಯೂಎ 2017, ದಿನಾಂಕ : 1-6 - 2011ರಲ್ಲಿ 
ಸಾರ್ವಜನಿಕ ಉಪಯುಕ್ತ ಸೇವೆ ಎಂಬುದಾಗಿ ದಿನಾಂಕ : 3 - 7 - 2011 ರಿಂದ ಮುಂದಿನ 6 ತಿಂಗಳ ಅವಧಿಯವರೆಗೆ ಜಾರಿಯಲ್ಲಿರುವಂತೆ 
ಘೋಷಿಸಲಾಗಿತ್ತು . 

ಸಾರ್ವಜನಿಕ ಹಿತದೃಷ್ಟಿಯಿಂದ ಸದರಿ ಅವಧಿಯನ್ನು ಮುಂದಿನ 6 ತಿಂಗಳ ಅವಧಿಗೆ ವಿಸ್ತರಿಸಲು ಸರ್ಕಾರವು ಪರಿಗಣಿಸಿದೆ. ಆದುದರಿಂದ, 
ಕೈಗಾರಿಕಾ ವಿವಾದಗಳ ಅಧಿನಿಯಮ 1947 (ಕೇಂದ್ರಾಧಿನಿಯಮ 1947ರ ಸಂಖ್ಯೆ: 14) ಕಲಂ 2 ಖಂಡ ( ಎನ್) ಉಪಖಂಡ (6) ರ ಮೇರೆಗೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ “ ಇಂಡಸಿ ಜನರೇಟಿಂಗ್ ಪವರ್ ” ಉದ್ಯಮವನ್ನು ಸಾರ್ವಜನಿಕ ಉಪಯುಕ್ತ ಸೇವೆ ಎಂಬುದಾಗಿ ದಿನಾಂಕ : 
3 -1 - 2012 ರಿಂದ ಮುಂದಿನ 6 ತಿಂಗಳ ಅವಧಿಯವರೆಗೆ ಜಾರಿಯಲ್ಲಿರುವಂತೆ ವಿಸ್ತರಿಸಿ ಘೋಷಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್. ಆರ್ . ಪ್ರಭು, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 153 

ಕಾರ್ಮಿಕ ಇಲಾಖೆ. 


ಬಾದಾ 


b9 
. 


ಕಂದಾಯ ಸಚಿವಾಲಯ 


ತಿದ್ದುಪಡಿ 
ಸಂಖ್ಯೆ: ಕಂಇ 131 ಮುನೋಮು2011 , ಬೆಂಗಳೂರು, ದಿನಾಂಕ : 14 - 2 - 2012 . 
ಸಮ ಸಂಖ್ಯೆಯ ದಿನಾಂಕ : 8-12- 2011ರ ಅಧಿಸೂಚನೆಯಲ್ಲಿನ “ ಇನ್‌ಫ್ರಾಸ್ಪಕ್ಟರ್ ಡೆವಲಪ್‌ಮೆಂಟ್ ಕಾರ್ಪೋರೇಷನ್ (ಕರ್ನಾಟಕ) ಲಿ.” 
ಎಂಬುದರ ಬದಲಾಗಿ “ಕರ್ನಾಟಕ ಸರ್ಕಾರ ಅಥವಾ ಕರ್ನಾಟಕ ಸರ್ಕಾರದ ಪರವಾಗಿ ” ಎಂದು ಹಾಗೂ “ ಗುತ್ತಿಗೆ ಕರಾರು ಪತ್ರ ನೋಂದಣಿಗೆ ” 
ಎಂಬುದರ ಬದಲಾಗಿ “ ಸದರಿ ಗುತ್ತಿಗೆ ಕರಾರು ಪತ್ರ ನೋಂದಣಿಗೆ ಪೂರ್ವಾನ್ವಯವಾಗಿ ಅಥವಾ ಭವಿಷ್ಯವರ್ತಿಯಾಗಿ ” ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಟಿ.ಕೆ. ರಾಮಚಂದ್ರ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ .ಆರ್‌. 154 

ಕಂದಾಯ ಇಲಾಖೆ ( ನೋಂದಣಿ ಮತ್ತು ಮುದ್ರಾಂಕ). 
ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಆಇ 1127 ವೆಚ್ಚ- 12/ 2011 , ಬೆಂಗಳೂರು, ದಿನಾಂಕ : 7 -2 - 2012. 


ಅಧಿಸೂಚನೆ ಸಂಖ್ಯೆ : ಲೋಇ 461 ಆಕೋ - 3/ 2008, ದಿನಾಂಕ : 17 -10 - 2008ರಲ್ಲಿ ನಗರಾಭಿವೃದ್ಧಿ ಇಲಾಖೆಯ Municipal Data 
Centre ನಲ್ಲಿ design , project management ಇವುಗಳ ಸೇವಾ ಸೌಲಭ್ಯವನ್ನು ಕೆಳಕಂಡ ಅಂಶಗಳಿಗೆ 


General Infrastructure 
Technology Infrastructure 
Wide Area Network Consultancy Connectivity 
24 /7 operationalmanagement 


ನೇರವಾಗಿ ಮೆ , Software Technology Park of India ( STIP) ರವರಿಂದ ಪಡೆಯಲು ನೀಡಲಾಗಿದ್ದ ವಿನಾಯಿತಿಯನ್ನು ದಿನಾಂಕ : 17 - 10 
2011 ರಿಂದ ಒಂದು ವರ್ಷ ಕಾಲಕ್ಕೆ ಮುಂದುವರೆಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999ರ ಕಲಂ 4 ( ಜಿ ) 
ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ನಗರಾಭಿವೃದ್ಧಿ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೫ , ೨೦೧೨ 


೩೪೧ 


ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ನಗರಾಭಿವೃದ್ಧಿ ಇಲಾಖೆಯು ದೃಢಪಡಿಸಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಜೆ. ಡಿ. ಮಧುಚಂದ್ರ ತೇಜಸ್ವಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರ ), 
ಪಿ . ಆರ್ . 155 

ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ). 


ಕಂದಾಯ ಸಚಿವಾಲಯ 


ತಿದ್ದುಪಡಿ 
ಸಂಖ್ಯೆ : ಆರ್‌ಡಿ 108 ಎಲ್‌ಜಿಕೆ 2011, ಬೆಂಗಳೂರು, ದಿನಾಂಕ : 24 -2- 2012 . 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆರ್. ಡಿ 15 ಎಲ್. ಜಿ .ಕೆ. 2011, ದಿನಾಂಕ : 23 - 2 -2011ರಲ್ಲಿ ಕೋಲಾರ ಜಿಲ್ಲೆಯ ಮಾಲೂರು ತಾಲ್ಲೂಕು 
ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಗೆ ಮಹಿಳಾ ಸದಸ್ಯರನ್ನಾಗಿ ನೇಮಿಸಲಾಗಿದ್ದ ಶ್ರೀಮತಿ ನಿರ್ಮಲ ಕೋಂ . ಹೆಚ್.ಆರ್. ಮಹೇಶ್‌ಬಾಬು 
ಹಂಗೇನಹಳ್ಳಿ ಗ್ರಾಮ , ಕಸಬಾ ಹೋಬಳಿ, ಮಾಲೂರು ಇವರ ಬದಲಿಗೆ ಶ್ರೀಮತಿ ಎ . ವಸಂತ ಬಿನ್ ವೆಂಕಟೇಶಗೌಡ, ನೂಟವೇ ಗ್ರಾಮ , ಟೇಕಲ್ 
ಹೋಬಳಿ, ಮಾಲೂರು ತಾಲ್ಲೂಕು ಇವರನ್ನು ಸದರಿ ಸಮಿತಿಯ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ನೇಮಿಸಲಾಗಿದೆ. 

ಬಿ .ಕೆ. ರಾಮಸ್ವಾಮಿ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ . 156 

ಕಂದಾಯ ಇಲಾಖೆ ( ಭೂ . ಮಂ ). 


ಸಹಕಾರ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಸಿಒ 121 ಸಿಎನ್ ಎಸ್ 2010 , ಬೆಂಗಳೂರು, ದಿನಾಂಕ : 28 -2 -2012 . 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಒ 121 ಸಿಎನ್ಎಸ್ 2010 , ದಿನಾಂಕ : 2 - 11 - 2010 ರಲ್ಲಿ ದಾವಣಗೆರೆ ಜಿಲ್ಲಾ ಕೇಂದ್ರ ಸಹಕಾರ 
ಬ್ಯಾಂಕ್ ನಿ., ದಾವಣಗೆರೆ ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಶ್ರೀ ಬಿ. ಜಿ. ಬಸವರಾಜಪ್ಪ ಬಿನ್ ಗೌಡರ ಬಸಪ್ಪ, ಎಂ. ಹನುಮನಹಳ್ಳಿ, ಹೊನ್ನಾಳಿ 
ತಾಲ್ಲೂಕು, ದಾವಣಗೆರೆ ಜಿಲ್ಲೆ ಇವರ ನಾಮನಿರ್ದೇಶನವನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ . ಸಿ. ಸತೀಶ್, 

- ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಪಿ. ಆರ್ . 157 

ಸರ್ಕಾರದ ಉಪ ಕಾರ್ಯದರ್ಶಿ, ಸಹಕಾರ ಇಲಾಖೆ. 
ಸಹಕಾರ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಸಿಒ 64 ಸಿಎನ್ ಎಸ್ 2008, ಬೆಂಗಳೂರು, ದಿನಾಂಕ : 28- 2- 2012. 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ : 11) ರ ಪ್ರಕರಣ 29ರ ಉಪ ಪ್ರಕರಣ (1) ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಬೆಳಗಾವಿ ಜಿಲ್ಲೆ ಗೋಕಾಕ ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ. ಗೋಕಾಕ್ ಇದರ 
ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡುತ್ತದೆ. 


1. ಶ್ರೀ ಅಶೋಕ ವಸಂತ ಉದ್ದಪ್ಪನವರ್‌, ಕೌಜಲಗಿ ಗ್ರಾಮ , ಗೋಕಾಕ್ ತಾಲ್ಲೂಕು, ಬೆಳಗಾಂ ಜಿಲ್ಲೆ. 
2. ಶ್ರೀ ಭೀಮಪ್ಪ ಅಲ್ಲಪ್ಪ ನಾಡಗೌಡ, ಢವಳೇಶ್ವರ ಗ್ರಾಮ , ಗೋಕಾಕ್ ತಾಲ್ಲೂಕು, ಬೆಳಗಾಂ ಜಿಲ್ಲೆ. 
3 . ಶ್ರೀಮತಿ ಲಕ್ಷ್ಮವ್ವ ಶಿವಪ್ಪ ಅಚಮಟ್ಟಿ, ಹಳ್ಳೂರ ಗ್ರಾಮ , ಗೋಕಾಕ್ ತಾಲ್ಲೂಕು, ಬೆಳಗಾಂ ಜಿಲ್ಲೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

- ಬಿ . ಸಿ . ಸತೀಶ್ , 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 

ಸರ್ಕಾರದ ಉಪ ಕಾರ್ಯದರ್ಶಿ , 
ಪಿ . ಆರ್ . 158 

ಸಹಕಾರ ಇಲಾಖೆ. 


೩೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೫, ೨೦೧೨ 


ಭಾಗ - ೪ಎ 


ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 125 ಎಂಎಲ್ಆ ರ್ 2008 (A-8)(P), ಬೆಂಗಳೂರು, ದಿನಾಂಕ : 25 - 2 - 2012. 
ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 11(1) ( ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ದಿನಾಂಕ : 18 -11- 2008 
ರಲ್ಲಿ ಹೊರಡಿಸಲಾದ ಅಧಿಸೂಚನೆಯನ್ನು ರದ್ದುಪಡಿಸಿ, ಈ ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ರಾಯಚೂರು ನಗರಸಭೆಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 


1. ಶ್ರೀ ಎಸ್. ಜನಾರ್ಧನ ರೆಡ್ಡಿ, ಮುನ್ನೂರವಾಡಿ, ಮಕ್ಕಲಪೇಟ, ರಾಯಚೂರು. 
2. ಶ್ರೀ ಬೇಲ್ದಾರ್ ಹನುಮಂತಪ್ಪ, ಮನೆ ನಂ . 6 -5- 87 , ತಿಮ್ಮಾಪೂರ ಪೇಟೆ, ರಾಯಚೂರು. 
3. ಶ್ರೀ ಯು . ವೆಂಕೋಬ, ಇಂದಿರಾನಗರ, ಸ್ಟೇಷನ್ ರೋಡ್, ರಾಯಚೂರು. 
4 . ಶ್ರೀ ಎನ್. ಶೇಖರರೆಡ್ಡಿ, ಶಾಸ್ತಿನಗರ, ರಾಯಚೂರು. 
5. ಶ್ರೀಮತಿ ಸುಶೀಲ, ಕೋಂ . ಗಣೇಶ, ಬೇಸ್ತವಾರ ಪೇಟೆ, ರಾಯಚೂರು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಕೆ. ವಿ. ರಾಮಪ್ಪ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ . 159 

ನಗರಾಭಿವೃದ್ಧಿ ಇಲಾಖೆ. 


ಕಂದಾಯ ಸಚಿವಾಲಯ 


ಅಧಿಸೂಚನೆ 


ಆರ್‌ಡಿ 15 ಎಲ್‌ಆರ್‌ಎ 2012, ಬೆಂಗಳೂರು, ದಿನಾಂಕ : 16 - 2 - 2012 . 


ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ ತಾಲ್ಲೂಕಿನ ಭೂ ನ್ಯಾಯ ಮಂಡಳಿಯ ನಾಮ ನಿರ್ದೇಶನಕ್ಕೆ ಸಂಬಂಧಿಸಿದ ಸರ್ಕಾರಿ ಅಧಿಸೂಚನೆ ಸಂಖ್ಯೆ : 
ಆರ್‌ಡಿ 47 ಎಲ್ ಆರ್ ಎ 2017, ದಿನಾಂಕ : 24 -11 - 2011ರಲ್ಲಿ ಕೆಲವು ದೋಷಗಳನ್ನು ಹೊಂದಿದ್ದ ಹಿನ್ನೆಲೆಯಲ್ಲಿ ಉಲ್ಲೇಖಿತ ಅಧಿಸೂಚನೆ ರದ್ದುಗೊಳಿಸಿ 
ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ ( 1961 ) ರ ಕಲಂ 48ರ ಉಪ ಕಲಂ (1) ರಿಂದ (3) ರಲ್ಲಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಉತ್ತರ ಕನ್ನಡ 
ಜಿಲ್ಲೆ ಹಳಿಯಾಳ ತಾಲ್ಲೂಕಿನ ಭೂ ನ್ಯಾಯ ಮಂಡಳಿಗೆ ಕೆಳಕಂಡ ವ್ಯಕ್ತಿಗಳನ್ನು ದಿನಾಂಕ : 24 - 11 - 2011 ರಿಂದ ಅನ್ವಯಿಸುವಂತೆ ಅಧಿಕಾರೇತರ 
ಸದಸ್ಯರನ್ನಾಗಿ ನಾಮ ನಿರ್ದೇಶನ ಮಾಡಲಾಗಿದೆ. 


ಹೆಸರು ಮತ್ತು ವಿಳಾಸ 
1. ಶ್ರೀ ಪರಶುರಾಮ ವೀರಭದ್ರ ವಡ್ಡರ, 

ಸಾ : ಹವಗಿ ಗ್ರಾಮ , ಹಳಿಯಾಳ ಹೋಬಳಿ. 


ಪರಿಶಿಷ್ಟ ಜಾತಿ 


2 . ಶ್ರೀ ಆನಂದ ಗೌಡ, 

ಗಂಗಾ ಗೌಡ, ಕುಮಾರ ಗೌಡರ, 
ಸಾ : ಹುಣಸವಾಡ ಗ್ರಾಮ 


3, ಶ್ರೀ ರೋಬೆಟ್ ಲೂಯಿಸ್ ಕೇರವಾಡಕರ, 

ಸಾ : ಯಡೋಗಾ ಗ್ರಾಮ , ದಾಂಡೇಲಿ ಹೋಬಳಿ 


4. ಶ್ರೀ ರೇಣುಕಾ ರಾಜಾ ರಾಮಚಂದ್ರ ಸಡೇಕರ, 

ಸಾ : ಮುರ್ಕವಾಡ ಗ್ರಾಮ , ಮುರ್ಕವಾಡ ಹೋಬಳಿ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್. ಪುಷ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ), 
ಕಂದಾಯ ಇಲಾಖೆ ( ಭೂ ಸುಧಾರಣೆ). 


ಪಿ . ಆರ್ . 160 


230 – 


FADEEZE OD TB, Addowed , JJDUJTE 03 , 2009 


aga 


KARNATAKA GOVERNOR S SECRETARIAT 


NOTIFICATION 


No . GS 10 TUM 2011(P ), Bangalore , dated 31st January 2012 


Whereas, Dr. H . Maheshappa was appointed as Vice Chancellor, Visvesvaraya Technological University , Belgaum by the 
Chancellor of the University , vide notification dated 30-06 -2010 for a period of 3 ( three) years with effect from 02-07- 2010 . 


Whereas, Writ Petition No . 2731/2011 (Public Interest Litigation ) was filed in the High Court of Karnataka alleging that Dr. 
H .Maheshappa abtained the position of Vice Chancellor, Visvesvaraya Technological University by falsely claiming that he had 
passed B .E . (Mechanical Engineering ) in 1 Class while he actually passed in II Class . 


Whereas , the High Court of Karnataka , while disposing of the said Writ Petition on 13 -01 -2012, ordered : 


" Mr. Holla, learned Senior Counsel appearing for respondent No. 1 states that the Chancellor is 
quite willing to consider the matter once again , in view of the interpretations of the relevant 
Regulations. In these circumstances , the writ petition stands disposed of. 


2. The proceedings before this court shall not be relevant for the Chancellor to arrive at a fresh 
decision as to whether respondent No.4 has obtained first class or second class in the relevant 
examination ." 


Having regard to the above quoted order of the Hon ble High Court of Karnataka " to consider the matter once again , in 
view of the interpretations of the relevant Regulations" and having regard to the nature of the allegations and the gravity of the 
issues , it is necessary to get the matter inquired into before arriving at an appropriate decision 


Now , therefore , I, H .R . BHARDWAJ, Governor of Karnataka and Chancellor of Visvesvaraya Technological 
University, Belgaum , hereby appoint an Inquiry Commission consisting of Justice Shri Abhay Gohil, retired Judge of Madhya 
Pradesh High Court and former Chairman of Appellate Authority of Industrial and Financial Reconstruction , New Delhi, to 
conduct an inquiry into the allegations made against Dr. H . Maheshappa that he made false claims in his profile submitted for 
selection as Vice Chancellor, Visvesvaraya Technological University and themerits of the claim made by the Vice Chancellor. 


Conc 


1 . 


A 


ubmi 


The Commission of inquiry shall submit its findings on the inquiry into the allegations along with recommendation on the 
action to be taken . The Commission of inquiry shall also suggest the steps to be taken at the time of future appointment of Vice 
Chancellor, Visvesvaraya Technological University to ensure that such things do not recur. 


The Inquiry Commission shall complete the inquiry and submit its report to the Chancellor within 3 (three )months from the 
date the Commission commences its work . 


The secretarial assistance, transport and accommodation for the functioning of the Commission of Inquiry in Bangalore 
shall be provided by Visvesvaraya Technological University , Belgaum . 


Justice Shri Abhay Gohil shall be entitled for TA and DA and Executive Class flight charges between New Delhi and 
Bangalore, being governed by the High Court Judges (Conditions of Service) Act, 1954 as amended from time to time. 


The terms relating to remuneration will be issued separately . 


H .R . BHARDWAJ, 
Governor of Karnataka & 

Chancellor 


V . S . JERE , 
Under Secretary to Governor. 


P . R . 98 


೩೪೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೫ , ೨೦೧೨ 


ಭಾಗ - ೪ಎ 


ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 32 ಬೆಂರೂಪ್ರಾ 2012 , ಬೆಂಗಳೂರು, ದಿನಾಂಕ 2ನೇ ಫೆಬ್ರವರಿ 2012 
ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ 1987ರ ಪ್ರಕರಣ 3( 3)( ಎ) ಮತ್ತು (4) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ 
ಎಸ್. ದತ್ತಾತ್ರಿ, ಬಿನ್ ಪಿ. ವಿ . ಸೂರ್ಯನಾರಾಯಣ ರಾವ್ , "ಆಶ್ರಿತ್ " 1ನೇ ತಿರುವು, 60 ಅಡಿ ರಸ್ತೆ , ವಿನೋಬನಗರ , ಶಿವಮೊಗ್ಗ ಇವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಸರ್ಕಾರದ ಇಚ್ಛಾನುಸಾರ ಅಥವಾ 3 ವರ್ಷದ ಅವಧಿಯವರಿಗೆ ಇವುಗಳಲ್ಲಿ ಯಾವುದು ಮೊದಲು ಅಲ್ಲಿಯವರೆಗೆ ಶ್ರೀ ಎಸ್. 
ಜ್ಞಾನೇಶ್ವರ್ ಬಿನ್ ಸಿ, ಸಿದ್ದಪ್ಪ ಇವರ ಸ್ಥಾನದಲ್ಲಿ ಶಿವಮೊಗ್ಗ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ನಾಮ ನಿರ್ದೇಶನ ಮಾಡಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ. ಎಂ . ವಾಸುದೇವ ರಾವ್, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ. 
ಪಿ . ಆರ್ . 104 

ಸಹಕಾರ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಸಇ 378 ಎಂಆರ್‌ಇ 2011 , ಬೆಂಗಳೂರು, ದಿನಾಂಕ 27ನೇ ಜನವರಿ 2012 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ , 1966ರ ಕಲಂ 10 (1)(iv) ರಲ್ಲಿ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು " ತಾಲ್ಲೂಕು ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರ ಸಂಘ, ಅಫಜಲಪುರ" ಸಂಘದ 
ಸದಸ್ಯರಾದ ಶ್ರೀ ಚನ್ನಬಸಯ್ಯ ಶಾಂತಯ್ಯ ಹಿರೇಮಠ, ಅಫಜಲಪುರ " ಇವರನ್ನು ಗುಲ್ಬರ್ಗಾ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಸದಸ್ಯರನ್ನಾಗಿ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಿ.ಕೆ. ವಾಸುದೇವ ಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ - 1, 

ಸಹಕಾರ ಇಲಾಖೆ. 


ಪಿ . ಆರ್‌ . 105 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 105 ಮುಆಬಿ 2011, ಬೆಂಗಳೂರು, ದಿನಾಂಕ 30ನೇ ಜನವರಿ 2012 
ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಅಧಿನಿಯಮ, (1997 ) ಕಲಂ 23ರ ಅಡಿ ಪ್ರದತ್ತವಾದ ಅಧಿಕಾರ 
ಚಲಾಯಿಸಿ, ದಾವಣಗೆರೆ ಜಿಲ್ಲೆ, ಹರಿಹರ ತಾಲ್ಲೂಕು, ಸಿರಿಗೆರೆ ಗ್ರಾಮದ ಶ್ರೀ ಹನುಮಂತ ದೇವಸ್ಥಾನವನ್ನು ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು 
ಮತ್ತು ಧರ್ಮಾದಾಯ ದತ್ತಿಗಳ ಅಧಿನಿಯಮ , (1997 ) ರ ಕಲಂ 35ರ ಮೇರೆಗೆ ಅಧಿಸೂಚಿತ ಸಂಸ್ಥೆಗಳ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ. ಉಮಾಪತಿ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ಮುಜರಾಯಿ ). 


ಪಿ . ಆರ್‌ . 106 


ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 425 ಬೆಮಪ್ರಾ 2011 , ಬೆಂಗಳೂರು, ದಿನಾಂಕ 4ನೇ ಫೆಬ್ರವರಿ 2012 
ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ ಕಾಯ್ದೆ 1987ರ ಪ್ರಕರಣ 3(3)( ಎಲ್ )( ಎಂ ) ಮತ್ತು (4) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಈ ಕೆಳಕಂಡವರನ್ನು ಬಿಜಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಸರ್ಕಾರದ ಇಚ್ಛಾನುಸಾರ 
ಅಥವಾ 3 ವರ್ಷದ ಅವಧಿಯವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ನಾಮ ನಿರ್ದೇಶನ ಮಾಡಿ ಆದೇಶಿಸಿದೆ. 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೫ , ೨೦೧೨ 


೩೪೫ 


| ಕ್ರಮ | 


ಹೆಸರು ಮತ್ತು ವಿಳಾಸ 


ವರ್ಗ 


ಜವಾಬ್ದಾರಿ 


ಸಂಖ್ಯೆ 


ಮಹಿಳೆ 


ಸದಸ್ಯರು 


ಶ್ರೀಮತಿ ಶಾರದಾ ತಾಯಿ ಬಸಯ್ಯ ಹಿರೇಮಠ, ಸಾ || 
ಬಿಜಾಪುರ 


ಶ್ರೀ ವಿನಾಯಕ ಅಶೋಕ ಐಜಂತಕರ 


ಸದಸ್ಯರು 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ. ಎಂ . ವಾಸುದೇವ ರಾವ್, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ. 


ಪಿ . ಆರ್ . 107 


ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 318 ಬೆಮಪ್ರಾ 2011, ಬೆಂಗಳೂರು, ದಿನಾಂಕ 13ನೇ ಜನವರಿ 2012 
ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ 1987ರ ಪ್ರಕರಣ 3(3)( ಎ) ಮತ್ತು 4ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ 
ಭೀಮಾಶಂಕರ ಯೋಗಪ್ಪ ಹದನೂರ್, ಗೋಡಬೋಲೆ ಮಾಳಾ, ತಿಲಕ್ ರೋಡ್, ಬಿಜಾಪುರ ಇವರನ್ನು ಬಿಜಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ 
ಅಧ್ಯಕ್ಷರನ್ನಾಗಿ ಸರ್ಕಾರದ ಇಚ್ಛಾನುಸಾರ ಅಥವಾ 3 ವರ್ಷದ ಅವಧಿಯವರೆಗೆ ಇವುಗಳಲ್ಲಿ ಯಾವುದು ಮೊದಲು ಅಲ್ಲಿಯವರೆಗೆ ನಾಮ ನಿರ್ದೇಶನ 
ಮಾಡಿ ಆದೇಶಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ. ಎಂ . ವಾಸುದೇವ ರಾವ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ. 


ಪಿ . ಆರ್ . 108 


ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಇ 43 ಎಂಆರ್‌ಇ 2012, ದಿನಾಂಕ 2ನೇ ಫೆಬ್ರವರಿ 2012 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966ರ ಕಲಂ 11(1)(ix) ರಲ್ಲಿ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶಿರಸಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಈ ಕೆಳಕಂಡ ಮೂವರನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸದಸ್ಯರನ್ನಾಗಿ ನಾಮ ನಿರ್ದೇಶನ ಮಾಡಿದೆ. 


ಕ್ರಮ ಸಂಖ್ಯೆ 


ಸದಸ್ಯರ ಹೆಸರು / ಶ್ರೀಯುತರು/ಶ್ರೀಮತಿ 


1 


ಅಶೋಕ ಕೆ. ನಾಯ್ಕ , 
ಅಂಚೆ, ಮಧುರವಳ್ಳಿ, ಶಿರಸಿ ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ. 
ಶ್ರೀಧರ ಗೌಡ, 
ಕಂಬಳೀಸರ , ಪೋ , ಕಾನಗೋಡ, ಶಿರಸಿ ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ. 


ನರಸಿಂಹ ಹೆಗಡೆ, 
ಭಕ್ಕಳ , ಶಿರಸಿ ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ . 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಿ.ಕೆ. ವಾಸುದೇವ ಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ - 1, 

ಸಹಕಾರ ಇಲಾಖೆ. 


ಪಿ . ಆರ್ , 109 


೩೪ . 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೫ , ೨೦೧೨ 


ಭಾಗ - ೪ಎ 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 01 ವೆಚ್ಚ -12/2012 , ದಿನಾಂಕ 30ನೇ ಜನವರಿ 2012 


ಪೊಲೀಸ್ ಕಾನ್ಸ್‌ಟೇಬಲ್‌- KSISF 2011ರ ಹುದ್ದೆಗಳ ನೇರನೇಮಕಾತಿಯನ್ನು ರೂ .41,20, 000 ಗಳ ವೆಚ್ಚದಲ್ಲಿ ಹಾಗೂ ಸಬ್ ಇನ್ಸ್‌ಪೆಕ್ಟರ್ 
KSISF 2011ರ ಹುದ್ದೆಗಳ ನೇರನೇಮಕಾತಿಯನ್ನು ರೂ .14,80 ,000 ಲಕ್ಷಗಳ ವೆಚ್ಚದಲ್ಲಿ ಕೈಗೊಳ್ಳಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ 
ಪಾರದರ್ಶಕತೆ ಅಧಿನಿಯಮ 1999ರ ಕಲಂ 4( ಜಿ ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಒಳಾಡಳಿತ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ 
ವಿನಾಯಿತಿ ನೀಡಿದೆ. 


ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಒಳಾಡಳಿತ ಇಲಾಖೆಯು ದೃಢಪಡಿಸಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಜೆ. ಡಿ . ಮಧುಚಂದ್ರ ತೇಜಸ್ವಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರ ), 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


ಪಿ . ಆರ್ . 110 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 26 ವೆಚ್ಚ - 12/ 2012 , ದಿನಾಂಕ 30ನೇ ಜನವರಿ 2012 


ಸಂಚಾರಿ ಬೆಂಗಳೂರು ಒನ್ ಯೋಜನೆಯನ್ನು ಜಾರಿಗೊಳಿಸುವ ಸಂಬಂಧ ಮಿನಿಬಸ್‌ನ fabrication ಮತ್ತು ಒಳಾಂಗಣ ವಿನ್ಯಾಸ 
ಕಾರ್ಯವನ್ನು ರೂ . 4,56,296/- ವೆಚ್ಚದಲ್ಲಿ ನೇರವಾಗಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ (ಬಿ. ಎಂ. ಟಿ.ಸಿ.) ವಹಿಸಲು ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಸಿ. ಆ. ಸು . ( ಇ - ಆಡಳಿತ) ಇಲಾಖೆಗೆ 
ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಸಿ.ಆ. ಸು. ( ಇ- ಆಡಳಿತ ) ಇಲಾಖೆಯು ದೃಢಪಡಿಸಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಜೆ. ಡಿ. ಮಧುಚಂದ್ರ ತೇಜಸ್ವಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ), 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 
ಪಿ . ಆರ್ . 111 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 67 ಎಲ್‌ಜಿಸಿ 2011 , ದಿನಾಂಕ 04ನೇ ಫೆಬ್ರವರಿ 2012 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆರ್‌ಡಿ 73 ಎಲ್‌ಜಿಸಿ 2010, ದಿನಾಂಕ 25 -11- 2010ರ ಅಧಿಸೂಚನೆಯನ್ನು ಈ ಕೂಡಲೇ ಜಾರಿಗೆ 
ಬರುವಂತೆ ರದ್ದುಪಡಿಸಲಾಗಿದೆ. 


ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸಬ್ ಸೆಕ್ಷನ್ (1) ಸೆಕ್ಷನ್ 94 - ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ದಾವಣಗೆರೆ ಜಿಲ್ಲೆ, ಜಗಳೂರು ತಾಲ್ಲೂಕಿನ ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಕೆಳಕಂಡ ಅಧಿಕಾರಿ ಹಾಗೂ 
ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಪುನರ್ ರಚಿಸಿ ಆದೇಶಿಸಿದೆ . 


ಕ್ರಮ 


ತಾಲ್ಲೂಕು 


ಸದಸ್ಯರು 


ಸಂಖ್ಯೆ 


ಜಗಳೂರು 


ಅಧ್ಯಕ್ಷರು 


1) ಶ್ರೀ ಎಸ್. ವಿ. ರಾಮಚಂದ್ರ, ಶಾಸಕರು, 

ಜಗಳೂರು ತಾಲ್ಲೂಕು ದಾವಣಗೆರೆ ಜಿಲ್ಲೆ. 


ಭಾಗ - ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೫, ೨೦೧೨ 


೩೪೭ 


2) ಶ್ರೀ ವೀರೇಶ್ ಬಿನ್ ಶರಣಪ್ಪ , 

ಚಿಕ್ಕಮಲ್ಲನಹೊಳೆ, ಜಗಳೂರು ತಾಲ್ಲೂಕು ದಾವಣಗೆರೆ ಜಿಲ್ಲೆ. 
3) ಶ್ರೀ ಮಹೇಶ್ವರಪ್ಪ ಬಿನ್ ಮೈಲಾರಪ್ಪ, 

ಬಿಳಿಚೋಡು, ಜಗಳೂರು ತಾಲ್ಲೂಕು ದಾವಣಗೆರೆ ಜಿಲ್ಲೆ. 


ಸದಸ್ಯರು 
( ಸಾಮಾನ್ಯ ) 
ಸದಸ್ಯರು 
( ಪ . ವರ್ಗ) 


4) ಶ್ರೀಮತಿ ರೇಣುಕಾ ಕೋಂ ವೆಂಕಟೇಶ್, 

ಮುನ್ನೂರು, ಜಗಳೂರು ತಾಲ್ಲೂಕು ದಾವಣಗೆರೆ ಜಿಲ್ಲೆ. 
_ 5) ತಹಶೀಲ್ದಾರ್‌, ಜಗಳೂರು ತಾಲ್ಲೂಕು ದಾವಣಗೆರೆ ಜಿಲ್ಲೆ. 


ಸದಸ್ಯರು 
( ಮಹಿಳೆ) 


ಸದಸ್ಯ -ಕಾರ್ಯದರ್ಶಿ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಹೆಚ್. ಜೆ. ಲಕ್ಷ್ಮೀನಾರಾಯಣ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ಭೂ ಮಂಜೂರಾತಿ - 3). 


ಪಿ. ಆರ್‌ . 113 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ : ಸಿಆಸುಇ 3 ಎಸ್ಎಂಆರ್ 2012 , ದಿನಾಂಕ 6ನೇ ಫೆಬ್ರವರಿ 2012 


ಕರ್ನಾಟಕ ಸರ್ಕಾರಿ ನೌಕರರ (ವೈದ್ಯಕೀಯ ಹಾಜರಾತಿ) ನಿಯಮಗಳು 1963ರ ನಿಯಮ 3ರ ಖಂಡ (ಎಫ್ಎಫ್) ನ ಮೂಲಕ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸದರಿ ನಿಯಮಗಳ ಷೆಡ್ಯೂಲ್- 1ರ ಐಟಂ 292ರ ನಂತರ ಈ ಕೆಳಕಂಡ ಐಟಂನ್ನು 
ಸೇರ್ಪಡೆಗೊಳಿಸಿದೆ: 


( 293) 


ಮಹಾವೀರ್ ಮೆಡಿಕಲ್ ಸೆಂಟರ್, ಜನರಲ್ ಹಾಸ್ಪಿಟಲ್ ( ಮೆಡಿಕಲ್, ಸರ್ಜಿಕಲ್, ಮೆಟರ್ನಿಟಿ ಮತ್ತು ಆರ್ಥೋಪೆಡಿಕ್ ಸೆಂಟರ್‌) , 
ಬೋಳವಾರ, ಪುತ್ತೂರು-574 201, ದಕ್ಷಿಣ ಕನ್ನಡ ಜಿಲ್ಲೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಡಿ. ನಾಗೇಶ್ ಪಾಟಕ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

(ಸೇವಾ ನಿಯಮಗಳು - 2) 


PERSONNEL AND ADMINISTRATIVE REFORMS SECRETARIAT 


NOTIFICATION 


No. DPAR 3 SMR 2012, Bangalore , dated 6th February, 2012 


In exercise of the powers conferred by clause ( ff ) of rule 3 of the Karnataka Government Servants (Medical Attendance) 
Rules 1963, the Government ofKarnataka hereby adds the following item after item 292 of Schedule I to the said rules, namely: 


(293) 


Mahaveer Medical Centre, General Hospital (Medical , Surgical, Maternity & Orthopaedic Centre ), Bolwar, 
Puttur-574201, Dakshina Kannada District. 


By Order and in the name of the Governor of Karnataka , 


D . NAGESH PHATAK , 

Under Secretary to Government, 
Department of Personnel and Administrative Reforms 

(Service Rules- 2). 


P . R . 114 


೩೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೫ , ೨೦೧೨ 


ಭಾಗ - ೪ಎ 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಕಂಇ 198 ಮುನೋಮು 2011, ದಿನಾಂಕ 06ನೇ ಫೆಬ್ರವರಿ 2012 
ಕರ್ನಾಟಕ ಮುದ್ರಾಂಕ ಕಾಯ್ದೆ , 1957 ಕಲಂ 9(1)( ಎ) ರಲ್ಲಿ ಹಾಗೂ ನೋಂದಣಿ ಕಾಯ್ದೆ 1908 (ಕೇಂದ್ರೀಯ ಕಾಯ್ದೆ 1908 xi) ರ ಕಲಂ 
78 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವು ಭೂ ಸ್ವಾಧೀನ ಪಡಿಸಿಕೊಂಡ ಜಮೀನಿಗೆ 
ನಗದು ಪರಿಹಾರ ನೀಡುವ ಬದಲು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ " ಹೊಸ ಪರಿಹಾರ ನೀತಿ" ಯಡಿ ಅಭಿವೃದ್ಧಿ ಪಡಿಸಿದ ನಿವೇಶನಗಳನ್ನು 
ಶೇ .60:40ರ ಅನುಪಾತದಲ್ಲಿ ಪಡೆದ ಭೂ ಮಾಲೀಕರಿಗೆ ಕ್ರಯ ಪತ್ರಗಳ ನೋಂದಣಿ ದಸ್ತಾವೇಜುಗಳಿಗೆ ತಗಲುವ ಮುದ್ರಾಂಕ ಶುಲ್ಕ 
ರಿಯಾಯಿತಿಯನ್ನು ಮತ್ತು ನೋಂದಣಿ ಶುಲ್ಕದಲ್ಲಿ ಪೂರ್ಣ ವಿನಾಯಿತಿಯನ್ನು ನೀಡಿ ಆದೇಶಿಸಿದೆ. 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಎಫ್ಡಿ 998 ಇಎಕ್ಸ್ಪಿ - 7 / 2011 , ದಿನಾಂಕ 12 - 01 - 2012 ರಲ್ಲಿನ ಸಹಮತಿ 
ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ.ಕೆ. ರಾಮಚಂದ್ರ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಂದಾಯ ಇಲಾಖೆ 
ಪಿ . ಆರ್ . 115 

( ನೋಂದಣಿ ಮತ್ತು ಮುದ್ರಾಂಕ). 


ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಅಪಜೀ 5 ಎಫ್ ಎಎಫ್ 2010, ದಿನಾಂಕ 10ನೇ ನವೆಂಬರ್ 2011 
ಕರ್ನಾಟಕ ವೃಕ್ಷ ಸಂರಕ್ಷಣಾ ಕಾಯ್ದೆ 1976 ರನ್ವಯ , ಸರ್ಕಾರವು ಉಡುಪಿ ಜಿಲ್ಲೆಗೆ ಈ ಕೆಳಕಂಡಂತೆ ವೃಕ್ಷ ಪ್ರಾಧಿಕಾರವನ್ನು ರಚಿಸಿದೆ. 
ಅರಣ್ಯ ಸಂರಕ್ಷಣಾಧಿಕಾರಿ , ಮಂಗಳೂರು ವೃತ್ತ, ಮಂಗಳೂರು 

ಅಧ್ಯಕ್ಷರು 
( 2) || ಜಿಲ್ಲಾಧಿಕಾರಿ , ಉಡುಪಿ ಜಿಲ್ಲೆ 

ಸದಸ್ಯರು 
ಅಧೀಕ್ಷಕ ಅಭಿಯಂತರರು, ಲೋಕೋಪಯೋಗಿ ಇಲಾಖೆ, ಮಂಗಳೂರು 

ಸದಸ್ಯರು 
(4) | ಡಾ|| ಎನ್.ಎ. ಮಧ್ಯಸ್ಥ, ನಿವೃತ್ತ ಪ್ರಾಂಶುಪಾಲರು, ಪೂರ್ಣಪ್ರಜ್ಞಾ ಕಾಲೇಜು, "ಇಂಚರ " ಶ್ರೀನಿವಾಸ ನಗರ, ಚಿಟ್ಪಾಡಿ, | ಸದಸ್ಯರು 

ಉಡುಪಿ 


(1) 


( 3 ) 


( 5) | ಡಾ|| ಕೆ. ಗೋಪಾಲಕೃಷ್ಣ ಭಟ್, ಪ್ರೊಫೆಸರ್ ಆಫ್ ಬಾಟನಿ ( ವೃತ) "ಮಧುಕ " ಶ್ರೀನಿವಾಸ ನಗರ, ಚಿಟ್ಪಾಡಿ, ಉಡುಪಿ 


ಸದಸ್ಯರು 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಟಿ. ಆರ್ . ಅನಂತರಾಮು, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 


ಪಿ . ಆರ್ . 116 


PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 85 SSC 2010 , Bangalore , dated 30 -01-2012 


In exercise of the powers conferred by Article 318 of the Constitution of India, the Governor of Karnataka hereby makes 
the following rules further to amend the Karnataka Public Service Commission (Conditions of Service) Regulfions , 1957 , namely : 


1. 


Title and Commencement.- (1) These regulations may be called the Karnataka Public Service Commission 
(Conditions of Service) (Amendment) Regulations, 2011 . 


(2) They shall comeinto force from the date of publication in the official Gazette. 


2007 – YcD 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಮಾರ್ಚ್ ೧೫, ೨೦೧೨ 


285 


2. Insertion of new regulation 9- B .- In the Karnataka Public Service Commission (Conditions of Service) Regulations , 
1957 , after regulation 9- A , the following shall be inserted , namely : 


" 9 -B . Motor Vehicle Advance :- The Chairman and Members shall be entitled for a motor vehicle advance on the same 
terms and conditions as are applicable to an officer in the State Civil Services in the rank of secretary to Government" 


Provided that full amount of Motor Vehicle Advance and the interest thereon shall be repaid within 6 years or before the 
completion of tenure of the member whichever is earlier. 


Provided further that 


a ) 


Sanction of amount of Motor Vehicle advance shall be decided based on the repayment capacity of the concerned 
member. 


b ) 


An indemnity bond shall be furnished by the member who avails Motor Vehicle advance to make up any loss in 
repayment of the advance . 


c ) 


If the repayment is not made within the stipulated period , penal interest shall be levied . 


By Order and in the name of the Governor of Karnataka , 


DEVARAJU , 
Deputy Secretary to Government, 
Department ofPersonnel and Administrative Reforms 

(Service Rules ). 


P . R . 117 


KARNATAKA GOVERNOR S SECRETARIAT 


NOTIFICATION 


No . GS 31 BUM 2011, Bangalore , dated 13th February 2012 


Whereas, Justice Shri K . Shivashankar Bhat, retired Judge, High Court of Karnataka, has been appointed as Head of the 
One Man Inquiry Commission vide Notification No . GS 31 BUM 2011 dated 24 - 12 - 2011 , to inquire into the recent happenings in the 
University . 


Whereas , as per the terms of appointment the pay of the Head of the Commission will have to be fixed separately. 
Accordingly , it is ordered that Justice Shri K . Shivashankar Bhat as the head of one Man Commission of inquiry is eligible to the 
remuneration as given below : 


Entitlement 


Pension drawn 


Difference to be drawn 


1. 


Basic Pay Rs. 80 ,000 / 


Rs . 28 ,625 / 


Rs. 51 ,375/ 


2 . 


Rs. 16 ,603/ 


Rs. 29,7971 


D .A . @ 58 % on the Basic Pay as on 24 -12 
2011. Rs. 46 ,400 / 


3. 


Rs. 24 , 000 / 


H .R .A . @ 30 % on the Basic Pay as on 24 -12 
2011. Rs. 24 ,000 / 


Total 


Rs. 1 ,504000/ 


Rs. 45.228 / 


Rs. 1,05 , 172/ 


II. Perquisites for which Hon ble Chairman is entitled for as per The High Court Judges Act, 1954 and The High Court 
Judges Rules , 1956 . 


Rs. 12,000 


(1 ) Sumptuary allowance 

(Section 22 (C ) of the High Court Judges Act, 1954 


Rs. Actuals 


(2) Amount equivalentto 200 ltrs of petrol at currentrate 

(Section 22 (B ) of the High Court Judges Act, 1954 


೩೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೫ , ೨೦೧೨ 


ಭಾಗ - ೪ಎ 


Rs. Actuals 


(3) Electricity and Water charges (actuals ) 

(As per Rule 2E of the High Court Judges Rules , 1956 


Rs. Actuals 


(4) News Papers and Periodicals 

(15 periodicals including news papers 2 and 
21 law journals/periodicals within the limit of 
15 periodicals) 
And news papers (Government Order No . 
DPAR 20 SHC 97 , Bangalore dated 18- 02 - 1997) 


Rs . Actuals 


(5 ) Telephone charges/ expenses (actuals ) vide 

( G . 0 . No. FD 02 DEM 98 Bangalore dated 5 -11 -1998) 


Rs. 3 , 000 


(6 ) Mobile expenses Rs . 3, 000 permonth vide 

G . O . No. ಆಇ 10 BEM 2007 Bangalore dated 18- 12 - 2007 


H .R . BHARDWAJ, 
Governor of Karnataka & 
Chancellor of Universities . 


V .S . JERE, 
Under Secretary to Governor . 


P . R . 119 


ಸಹಕಾರ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಸಿಒ 117 ಸಿಎನ್ಎಸ್ 2017, ದಿನಾಂಕ 2ನೇ ಫೆಬ್ರವರಿ 2012 


ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ , ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ರ ಪ್ರಕರಣ 29ರ ಉಪ ಪ್ರಕರಣ (1) ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ತುಮಕೂರು ಜಿಲ್ಲೆ ಪಾವಗಡ ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ., ಪಾವಗಡ, ಇದರ 
ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡುತ್ತದೆ. 


1. ಶ್ರೀ ಗೋಪಾಲ ಕೆ. ಎಸ್ . ಬಿನ್ ಸುಬ್ಬಯ್ಯ , ತಿರುಮಣಿ ಅಂಚೆ, ಪಾವಗಡ ತಾಲ್ಲೂಕು, ತುಮಕೂರು ಜಿಲ್ಲೆ. 


2. ಶ್ರೀ ವಿಟ್ರೋಬ ಬಿನ್ ಚಿಕ್ಕನರಸಯ್ಯ , ವಿಠಲಮಾಧಾರ ನಿಲಯ, ಅಂಬೇಡ್ಕರ್ ನಗರ , ಪಾವಗಡ ತಾಲ್ಲೂಕು, ತುಮಕೂರು ಜಿಲ್ಲೆ. 
3. ಶ್ರೀಮತಿ ಸ್ಮಿತಾ ನಾಯ್ದು ಕೋಂ ವೆಂಕಟೇಶ ನಾಯ್ತು, ಸೂಲನಾಯಕನಹಳ್ಳಿ, ನೀಲಮ್ಮನಹಳ್ಳಿ ಅಂಚೆ, ಪಾವಗಡ ತಾಲ್ಲೂಕು, ತುಮಕೂರು 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ಜಿ . ಪಾಟೀಲ್, 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ ( ಪ್ರ ), 

ಸಹಕಾರ ಇಲಾಖೆ. 


ಪಿ . ಆರ್ , 120 


ಸಹಕಾರ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಸಿಒ 09 ಸಿಎನ್ಎಸ್ 2016, ದಿನಾಂಕ 2ನೇ ಫೆಬ್ರವರಿ 2012 


ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ , ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11 ) ರ ಪ್ರಕರಣ 29ರ ಉಪ ಪ್ರಕರಣ(1) ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 


237 – 


FDFEIT Jozme, no doubt , JDD2J* 09 , 90ng 


230 


ಸರ್ಕಾರವು ಶ್ರೀ ಯಲ್ಲಪ್ಪ ಫೀರಪ್ಪ ಪಾಟೀಲ್ ಸಾ|| ಚಡವಳ್ಳಿ, ಮುಂಡಗೋಡ ತಾಲ್ಲೂಕು ಇವರನ್ನು ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡ ತಾಲ್ಲೂಕು 
ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ . ಮುಂಡಗೋಡ ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ಮತ್ತು ಸರ್ಕಾರದ ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

WO.2 . Jotzees , 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ ( ಪ), 

ಸಹಕಾರ ಇಲಾಖೆ. 


O .GJ . 121 


URBAN DEVELOPMENT SECRETARIAT 


NOTIFICATION 


NO . UDD 27 MNJ 2011, Bangalore , Dated 17 -02- 2012 


In exercise of the powers conferred by section 14B of the Karnataka Town and Country Planning Act, 1961 (Karnataka Act 11 
of 1963) the Government of Karnataka hereby specifies that the grant of Transferable Development Rights by the Bangalore 
Development Authority constituted under the Bangalore Development Authority Act, 1976 (Karnataka Act 12 of 1976 ) in its 
jurisdiction , as specified in notification No. HUD 167 MNJ 1987 dated 01-03- 1988 excluding the local planning area of Bruhat 
Bangalore Managanara Palike shall be subject to the following terms and conditions, namely : 


Terms and Conditions: 


(1) 


The Bangalore Development Authority (hereinafter referred to as the Authority) shall publish annual programme for road 
widening or construction of new road or for any other public purpose specified in Section 14 -B of the Act , for granting of 
Transferable Development Rights (hereinafter referred as TDRS). 


The Commissioner of the authority shall issue TDR s wherever the Authority required the land in Local Planning Area of the 
Authority for public purposes . 


The land shall be surrendered in Form -VI through a relinquishment deed for which a Development Rights Certificate 
(hereinafter referred to as “ D . R .C ”) is to be issued in Form -l. The land so surrendered shall vest with the Authority free from 
all encumbrances . 


D .R .C . shall be issued only after the required land is surrendered to the Authority free of cost and free of encumbrances in 
Form -VI. In respect of land surrendered for purpose other than road widening the land has to be fenced to the satisfaction of 
the Authority . 


D . R .C . shall be issued under the seal of authority and under the signature of the Commissioner. 


The D .R .C . shall be valid for a period of five years . However, the same may be revalidated for a further period of five years 
subject to payment of revalidation fee . 


The Development Rights shall be utilized within the Bangalore Development Authority , BBMP and Local Planning Area . 


The D .R .C . shall contain details of the floor area credit in squaremeter of built up area and the area to which the owner of the 
surrendered land is entitled which shall be stated in figures and words. The description of the land from where development 
rights is generated and the land use zone of the same shall also be stated in the D .R .C . 


(9 ) 


The eligible additional floor area may be utilized in the remaining portion of the land after surrender, irrespective of the road 
width . 


( 10 ) 


If the additional floor area is transferred to another plot, Floor Area Ratio of the receiving plot shall be allowed to be exceeded 
but not more than 0.6 times the existing F .A .R (hereinafter referred to as “ Floor Area Ratio" ) subject to the limitations 
prescribed in the Terms and Conditions . 


2359 


FOOT : 37 DOTIS , TO DOWJOB , Jbd2go OB , 9009 


2000 - 80 


(11) 


The Authority may consider relaxing set backs and coverage to a maximum extent of fifty per cent, when the permissible " 
F . A .R " cannot be achieved , in case of D . R .C . arising out of land surrendered free of cost for road widening. This relaxation is 
also permissible in the receiving plot or in the same plot left over after surrender. No relaxation can be given for area required 
for parking. While exercising the above power the authority shall finalize the building line for the entire road taking up for 
widening , keeping in view the developments existing, feasibility and smooth flow of traffic and notify the same. No 
construction shall be allowed in violation of such notified building line. 


(12 ) 


Additional Development Rights Certificate (hereinafter referred to as A .D .R .C .) can be purchased for utilization in respect of a 
building already existing, subject to all the limitations prescribed in the terms and conditions. 


(13) 


A D . R . C . shall be utilized in the same zone /new or in the less intensified Zones but not vice -versa , wherever , the city is 
divided into different zones based on the intensity of development as per zonal regulations of the Development Plan or as 
specified in the respective zonal regulations. 


(14 ) 


The D .R .C . issued , on account of surrendering the particular land / plot shall be utilized on transfer to any other plot only for 
the purpose for which such receiving plot is designated in the development plan . 


(15 ) 


Whenever the remaining portion of the plot or land after surrender to the Authority , is too small to construct any meaningful 
building, the owner if so desires may surrender the entire property to the authority in lieu of the D .R .C . 


( 16 ) 


The authority may charge fee of rupees one hundred for grant/ transfer /utilization / revalidation etc . of D . R .C . 


( 17 ) 


A D .R .C . shall notbe valid for use on receivable plot in the area notified as such by State Government. 


( 18) 


The utilization of Development Rights shall be in multiples of ten square meters only except the last remainder . 


(19) 


The authority may reject or cancel the grant of D . R .C . in the following circumstances, namely:-- 


a ) Where any dues are payable by the owner of the property to the state Government or Authority , prior to the date of 

handing over physical possession of the property to the Authority , provided in such case , the Authority may grant and 
withhold issue of D.R .C. until all the dues of the State Government or Authority are paid by the owners ; 


b ) Where D . R .C is obtained by fraudulentmeans ; 


c) 


Where there is a dispute on the title of the land , till settled by a Competent Court. 


(20 ) 


The utilization of D .R .C . in favour of Non - Resident of Indian and Foreign nationals shall be subject to rules and regulations 
" under the Foreign Exchange Management Act; 1999 (FEMA) and / or the rules and regulations made by the Reserve Bank 
of India , Government of India in this behalf. 


(21) 


The Authority may decline to allow utilization of D . R .C . in the following situations, namely : 


a ) Under direction from a Competent Court ; 
b ) Where the Authority has reason to believe that the transfer for utilization of D .R .C . has been obtained by fraudulent 

means ; 
c) Where the utilization application does not comply with the terms and conditions ; 
d ) Where the utilization application is not duly signed by the transferor and transferee ; 
e) Where the utilization application is not accompanied by original D .R .C . 


(22 ) 


On full utilization of the Development Rights, the D .R . C shall not be returned to the D . R .C holders but shall be retained with 
the Authority concerned after canceling the same. 


(23) 


In case of death of holders of D . R .C . the D . R . C . shall be transferred only on production of "will / survivors Certificate/ 
Inheritance Certificate / Heirship Certificate " /Succession Certificate or letter of Administration and / or probate of a will 
wherever applicable. On production of aforesaid documents names of the legal heirs shall be included in the D . R . C . 


(24 ) 


Where the D .R . C . holders is a minor, no permission for transfer for utilization shall be considered unless the application is 
made by the guardian appointed by the Court. 


2007 - YO 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಮಾರ್ಚ್ ೧೫, ೨೦೧೨ 


232 


(25 ) 


If a holder of D . R . C . intends to transfer it to any other person , he shall submit the D . R .C to the Authority with an application 
for endorsement to the new holders name, i.e., the transferee , on the said certificate . Without such endorsement by the 
Authority , the transfer shall not be valid and the Certificate shall be available for use only by the earlier originalholder. 


(26 ) 


D .R . C . shall be in Form -l transferable only after due authentication by the Authority. 


(27 ) 


The Authority shall maintain a register in the format annexed to this notification relating to grant and utilization of 
Development Rights. 


(28 ) 


If in , or in connection with , the exercise of its powers and discharge its functions by the Authority , any difficulty arises relating 
to the interpretation of these Regulations, it shall be referred to the Government,whose decision shall be final. 


By order and in the name of the Governor of Karnataka, 

S .Chandrappa , 
Under Secretary to Government 
Urban Development Department. 


FORM -I 


(See para 3 and 8 ) 


Office of the Commissioner 


Bangalore Development Authority (hereinafter referred as BDA) 


DEVELOPMENT RIGHTS CERTIFICATE 


I.............. Commissioner , BDA,.... Certify that the person (s) within named in this certificate is /are the registered holder (s) 
of the Development Rights Certificate issued subject to the provision of Section 14 - B of the Karnataka Town and Country Planning 
Act, 1961 and Rules thereunder: 


( 1) 


Location and details of the land surrendered . 


( a ) Area of the land in sq. meters . 


(b ) Land handed over to the Authority/Government Vide Possession Receipt No . and Date 


Zone of land surrendered 


ང 


ལ 


Reservation of land surrendered 


The area where D .R .C . can be utilized. 


） 


D . R . C . shall be allowed to 
be used as provided under 

regulations. 


Folio No. 

Certificate No. 
TDR /W /SW . ARD ........... 


Name of the 
DRC Holder(s) (1) 

(2) 

(3) 
F. A. R . Credit of built-up area in sq .mts. ( in figures...............in words ..................) 


Given under common seal..................Day of Year.......... 


Commissioner , 
B . D . A . Bangalore 


೩೫೪ 


2000 - $ 20 


FOOT : 37 DOTIS , TO DO JOJ , Jbd2go OB , 9009 
OFFICE OF THE COMMISSIONER , BDA , BANGALORE 

PARTICULARS OF PERSON (S ) UTILIZING D .R .C . 


Name s and address in full 


Signature (s) 


(1 ) .... . 


(1) ...... 


(2)...... 
(3)............ 


(2).......... 
( 3)......... 
(4 )..... 


(4 )............. 


Dated this .............day of........... two thousand...... .... Place ........... 


Signature ofmagistrate /Public Notary with seal 


Date : 


Folio No. 


Specimen Signature of person s 
utilizing 
D .R . C . 


For Office Use 
Checked by.. 
Signature tallied by 
Entered in the register of 
Transfer No .......... 
Approval date and No .... 


Development Rights Certificates to be returned 
To (Fill in the name and address to which the certificates 
are required to be returned ) 


Name and address ..... 


Fees for utilization paid Rs. 


Vide Receipt No.. 


Date ..... 


Signature ... 


(A ) 


Details of property where D . R .C . is proposed to be used i.e., Location and Building ....... 


(B ) 


. 


. 


. 


. 


. 


. 


. 


. 


. 


. 


. 


. 


Area to be utilized in sq. mts .(in firg ).... 
( in words ) . .......... 


Balance built-up area as per D . R .C . in sq . mts. ( in firg ).......... 
(in words) . 


Balance area in the D .R .C . after utilization (in firg................ 
( in words ).... 


D = C - B 


230 – 


FOOT : 37 DOTIS , TO DOWJOB , Jbd2go OB , 9009 


23898 


FORM - 11 
OFFICE OF THE COMMISSIONER , BDA, BANGALORE 


Date of issue. ..... 


Sr.No. ........ 


DEVELOPMENT RIGHTS CERTIFICATE UTILIZATION FORM 


We, the undersigned to hereby request to allow to utilize the build -up area measuring (in words ........sq .mts. In 


figures..... Sq .mts .) out of the total build -up area available in the Development Rights Certificate No .... ...dated ............Folio .... .. 


and permit the said built-up area to be utilized by the persons named below 


PARTICULARS OF D . R .C .HOLDERS 


Development Rights Certificate No. ........ 


Folio No .. 


Name in full 


Signature (s ) 


( 3 ) . ....... . . . . 


............. 


( 4 ) . ... . . . . ..... . 


Attestation : 
I hereby attest the signature of the 
D . R . C .Holder s herein mentioned 


Signature : 


Name: 


Address Seal 


Signature of Witness 


Name and address of witness 


.. ............. Pin 


೩೫೬ 


FOOT : 37 DOTIS , TO DO JOJ , Jbd2go 08 , 9009 


2000 - $ 20 


FORM - 111 


PRO FORM FOR AFFIDAVIT TO BE GIVEN BY OWNER /S 


1 / we . .. . 


.........aged ,.. 


...............of Indian inhabitant residing at ..... 


1 / we, am / are the Proprietors / Partner(s ) of the firm .... ..... 


Having its registered office at............ .. is / am the owner (s ) of the land bearing C . S .No. / C . T .S .No. 


K .No ........................Of. ....................village .................Hobli..................Taluk ................Bangalore . 


State on affirmation as under : 


The aforesaid land is partly / fully reserved for the purpose of ..........as per the sanctioned R .M .P . 2015 . 


1 / we have neither taken any monetary compensation or Compensatory F .A .R .not claimed Transfter of Development Right in lie of 


the said land earlier. 1 /We, am /are , entitled for T.D . R .and grant of Development Rights Certificate under Section 14 -B of the 


Karnataka Town and Country Planning Act, 1961 and Rules thereunder. 


Dated this ... .. ......date of...........the year.. 


r . . . . . . . . 


Identified by me : 


Deponent: 


Advocate : 


Name 


: 


Address : 


Before me ; 
Notary/Magistrate 


FORM -IV 
UNDERTAKING BY THE APPLICANT 


To , 
The Commissioner , 
Bangalore Development Authority , 
Bangalore . 


Sir , 


Subject:.. 


I /We, Smt./Shri....... 


.....Residing at/carrying on business at ...... 


Are the owners /developers of the property bearing Sy.No./ C . T .C .No ./K .No......... of 
...village......... . 

.......Hobli.......... Taluk .................. Bangalore , do hereby agree and undertake as under. 


Whereas, I/We are absolutely owner of the property bearing C .T .C .No./K .No .... ..... of 
... village ...... .. ..............Hobli.......... Taluk .................. Bangalore. 


UJON - 


FAST 837 OOZJE , TO DIJOO , JUOJE 08 , 9009 


೩೫೭ 


And whereas, the owner / developers have requested the Authority to grant of Development Rights Certificate. 


And whereas, the Commissioner, Bangalore Development Authority 

..............................Rights Certificate on compliance of various terms and conditions vide letter 
under No ... ..... dated ......... ... 


. 


. 


. 


. 


. 


. 


I /We,hreby agree and undertake as under: 


(1) 1 / we have leveled the aforesaid land up to the formation level as stipulated by the authority . 1/ we hereby agree and 
undertake to rectifiy any defects in respect of filling and leveling of the aforesaid land within period of one year from the date of 
handing over possession of the said land . 


(2) This undertaking is binding upon me/ us by me/ our heirs, executors and administrators and assignees . 


Dated this .. .........date of...........the year... 


Witness : (1) 


(2) 


Yours faithfylly , 


FORM - V 


(See para 27) 


Register of DRC utilization /Transfer 


OFFICE OF THE COMMISSIONER, BDA , BANGALORE 


SI.No . 


Folio No . 


D .R . C . 
No . 


Date & 
sanction No . 


Name of the 
Transferor 


Built area in 
Sq.meters . as 

per D . R .C . 


Transfer / 
Utilisation of 
D . R . C . area in 

sq .meters . 


1 


2 


3 


4 


Transfer fee 


Balance area 
of D . R . C . in 
sq .meters 


Name and Address of 

the Transferees( s ) 


Utilization form 
No. and date 


paid 


Details property 
where D . R . C .is 
Proposed to be 

used 
( Recording plot) 


Signature 

of the 
sanctioning authority 


10 


11 


೩೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೫ , ೨೦೧೨ 


ಭಾಗ - ೪ಎ 


FORM - VI. 
(See para 3) 


APPLICATION FOR PERMISSION FOR DEVELOPMENT RIGHTS CERTIFICATE 

Date : 


From , 


(Name of owner of land) 
Address 


To, 
The Commissioner, 
Bangalore Development Authority , 
Bangalore . 


Sir , 


I, Intend to surrender the undermentioned land bearing Survey 
No............ of.......... village .. ...............Hobli ..........Taluk ............reserved for the public purpose of .. 
R .M . P .2015 for the grant of “ Development Rights Certificate”. 


.. . .. . .. 


... .. as per the 


I / We forward herewith the following 


Site plan as per R .M . P . 2015 


Detailed survey plan 


Title deed 


Property card and latest assessmentbook extract 


Up-to date tax paid receipt 


The area statement of reservation duly certified by the architect 


Encumbrance certificate 


Undertaking in Form IV 


• 


| / we here request that theland affected by the reservation of .......May be taken over and Development Rights Certificate 
(D . R . C .) in lieu thereof may be issued to me/us . 


Signature of the Owners (s ) of the land. 


P . R . 149 


ಸಹಕಾರ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಸಇ 15 ಎಂಆರ್‌ಇ 2012 ಬೆಂಗಳೂರು, ದಿನಾಂಕ : 13ನೇ ಜನವರಿ 2012 . 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ , 1966 ರ ಕಲಂ 11 (1)(ix) ರಲ್ಲಿ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಇ 158 ಎಂಆರ್‌ಇ 2008 ದಿನಾಂಕ: 04 - 08 - 2008 ರಲ್ಲಿನ ಕ್ರಮ ಸಂಖ್ಯೆ: 
( 01) ರಲ್ಲಿರುವ " ಶ್ರೀ ರವೀಂದ್ರ ಶೆಟ್ಟಿ ನಂ .30, 5ನೇ ಕ್ರಾಸ್ , ರಾಮಕೃಷ್ಣ ಹೆಗಡೆ ನಗರ, ಅರೇಬಿಕ್ ಕಾಲೇಜು ಅಂಚೆ, ಬೆಂಗಳೂರು - 560 046 " ಇವರ 
ನಾಮನಿರ್ದೇಶನವನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಿದೆ: 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೫ , ೨೦೧೨ 


೩೫೯ 


2 


= 


ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ ಮತ್ತು ಅಭಿ ಅಧಿನಿಯಮ, 1966 ರ ಕಲಂ 19 (1 )( ix) ರಲ್ಲಿ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, "ಶ್ರೀ ಕೆ.ಎನ್. ಛಾಯಾಪತಿ, ಮನೆ ನಂ .7 /4, ಚಾಣಾಕ್ಯ , ಬುಲ್‌ಟೆಂಪಲ್ ರಸ್ತೆ, ಶಂಕರಪುರಂ, ಬಸವನಗುಡಿ, ಬೆಂಗಳೂರು - 
560 046 " ಇವರನ್ನು ಬೆಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡಿದೆ: 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಿ .ಕೆ . ವಾಸುದೇವಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ - 1, 


ಪಿ . ಆರ್ , 53 


ಸಹಕಾರ ಇಲಾಖೆ. 


TRANSPORT SECRETARIAT 


NOTIFICATION 


No. SARIE 282 SAEPA 2011, Bangalore, Dated : 17th February , 2012 . 


The draft of the following rules further to amend the Karnataka Motor Vehicles Rules , 1989, which of Government of 
Karnataka proposes to make in exercise of the powers conferred Section 38 of the Motor Vehicles Act, 1988 (Central Act 59 of 1988), 
is hereby published as required by sub -Section (1) of section 212 of the said Act, for the information of all the persons likely to be 
affected thereby, and notice is hereby given that said draft will be taken into consideration after thirty days from the date of its 
publication in the Official Gazette. 


Any objection or suggestion which may be received by the State Government from any person with respect to the said draft 
before the expiry of the period specified above will be considered by the State Government, Objections and suggestions may be 
addressed to the Principle Secretary to Government, Transport Department, M .S. Building, Bangalore- 1. 


DRAFT RULES 


1 .Short Title and commencement:- (1) These rules maybe called the Karnataka Motor Vehicles (Amendment) 
Rules , 2012. 
2. They shall come into force from the date of their publication in the Official Gazette . 


2 . Amendment of rule 22 :- In Rule 22 of the Karnataka Motor Vehicles Rules 1989 , in item (iv ), after the words and 
brackets 
" the St.John s Ambulance Association (India )", the words " or Indian Red Cross Society, Karnataka State Branch " shall 
be inserted. 


By Order and in the name of the Governor ofKarnataka , 


RAMACHANDRA, 


Under Secretary to Government, 


PR : 136 


Transport Department. 


ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 223 ಗುಅಪ್ರಾ 2011 ಬೆಂಗಳೂರು, ದಿನಾಂಕ: 21ನೇ ಫೆಬ್ರವರಿ 2012. 
ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ , 1961ರ 4ಸಿ (3)(iv) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ 
ಕೆಳಕಂಡವರನ್ನು ಯಾದಗಿರಿ ನಗರ ಯೋಜನಾ ಪ್ರಾಧಿಕಾರದ ಸದಸ್ಯರನ್ನಾಗಿ ಸರ್ಕಾರದ ಇಚ್ಛಾನುಸಾರ ಅಥವಾ 3 ವರ್ಷದ ಅವಧಿಯವರೆಗೆ ಇವುಗಳಲ್ಲಿ 
ಯಾವುದು ಮೊದಲೋ ಅಲ್ಲಿಯವರೆಗೆ ನಾಮನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 


ಕ್ರ . ಸಂ . 


| 


ಹುದ್ದೆ 


ಹೆಸರು ಮತ್ತು ಗ್ರಾಮ 
ಶ್ರೀ ಸೂಗಪ್ಪ ಖಾನಾವಳಿ , 
ಬಸ್ ಸ್ಟಾಂಡ್ ಎದುರುಗಡೆ, ಮಾನ್ವಿ. 


ಸದಸ್ಯರು 


೩೬೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೫ , ೨೦೧೨ 


ಭಾಗ - ೪ಎ 


ಕ್ರ. ಸಂ . 


ಹುದ್ದೆ 


ಹೆಸರು ಮತ್ತು ಗ್ರಾಮ 
ಶ್ರೀಮತಿ ಶೈಲಜ ಆಂಜನೇಯ, 
ಮೈನ್ ಬಜಾರ್, ಮಾನ್ವಿ. 
ಶ್ರೀ ಅಜಮತ್ ಖಾನಾ, 
ಕೋನಾಪುರಪೇಟೆ, ಮಾನ್ವಿ . 


ಸದಸ್ಯರು 


ಸದಸ್ಯರು 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಟಿ. ಎಂ . ವಾಸುದೇವರಾವ್, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ. 


ಪಿ . ಆರ್ . 137 


ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ನಅಇ 425 ಬೆಮಪ್ರಾ 2011 ( ಭಾಗ) ಬೆಂಗಳೂರು, ದಿನಾಂಕ: 17ನೇ ಫೆಬ್ರವರಿ 2012. 
ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ ಕಾಯ್ದೆ , 1987ರ ಪ್ರಕರಣ 3(3)( ಎಂ ) ಮತ್ತು ( 4) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಈ ಕೆಳಕಂಡವರನ್ನು ಬಿಜಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರನ್ನಾಗಿ ದಿನಾಂಕ:24- 01 - 2012ರಂದು ಅಧಿಸೂಚನೆಯನ್ನು 
ಹೊರಡಿಸಲಾಗಿತ್ತು. 


ಕ್ರಮ 


ಹೆಸರು ಮತ್ತು ವಿಳಾಸ 

ವರ್ಗ ಜವಾಬ್ದಾರಿ 
ಸಂಖ್ಯೆ 

ಶ್ರೀ . ಬಾಲಚಂದ್ರ ಬೀದುಶ್ಯಾ ವಾಲಿ , ಶಿಕಾರಖಾನಾ ಸಾಮಾನ್ಯ ಸದಸ್ಯರು 
ರಸ್ತೆ, ಫಾರಕ್ ಪ್ಲಾಟ್ ನಂ .06, ಬಿಜಾಪುರ 
| ಶ್ರೀ . ರಾಜಕುಮಾರ ಲಕ್ಷ್ಮಣ ಜಾಧವ ಅಲ್ಲಾಪೂರ | ಎಸ್ . ಸಿ ಸದಸ್ಯರು 
ತಾಂಡ, ಸಿಂದಗಿ ರಸ್ತೆ , ಬಿಜಾಪುರ 

ಶ್ರೀ ಶಿವಾಜಿಗುರುಬಸಪ್ಪ ಶೆಟಗಾರ , ಬಿ.ಎಲ್. ಡಿ. ಇ . | ಸಾಮಾನ್ಯ ಸದಸ್ಯರು 
3. ಕಾಲೇಜು ರಸ್ತೆ, ಡಾ : ಬಿದರಿ ಅವರ ಮನೆ 

ಎದುರುಗಡೆ, ಬಿಜಾಪುರ 
ಆದರೆ , ಮೇಲೆ ಪ್ರಸ್ತಾಪಿಸಿರುವ ನಾಮನಿರ್ದೇಶಿತ ಸದಸ್ಯರ ಪೈಕಿ ಶ್ರೀ . ರಾಜಕುಮಾರ ಲಕ್ಷ್ಮಣ ಜಾಧವ (ಎಸ್.ಸಿ) ಮತ್ತು ಶ್ರೀ . 
ಶಿವಾಜಿಗುರುಬಸಪ್ಪ ಶೆಟಗಾರ (ಸಾಮಾನ್ಯ ) ಇವರುಗಳ ನಾಮನಿರ್ದೇಶನವನ್ನು , ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ ಕಾಯ್ದೆ , 1987ರ ಪ್ರಕರಣ 
3(3)( ಎಂ ) ಮತ್ತು (4) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರದ ಇಚ್ಛಾನುಸಾರ ರದ್ದುಪಡಿಸಿದೆ. ಇವರುಗಳ ಸ್ಥಾನದಲ್ಲಿ ಕರ್ನಾಟಕ 
ನಗರಾಭಿವೃದ್ಧಿ ಪ್ರಾಧಿಕಾರಗಳ ಕಾಯ್ದೆ , 1987ರ ಪ್ರಕರಣ 3(3)( ಎಂ ) ಮತ್ತು (4)ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ನಾಮ ನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 


ಕ್ರಮ 


ಹೆಸರು ಮತ್ತು ವಿಳಾಸ 


ವರ್ಗ 


ಸಂಖ್ಯೆ 


ಜವಾಬ್ದಾರಿ 
ಸದಸ್ಯರು 


ಶ್ರೀ . ಗೋಪಾಲ ಸದಾಶಿವ ಘಟಕಾಂಬಳೆ 


ಎಸ್ . ಸಿ 


2. 


ಶ್ರೀ . ಸೂರಪ್ಪ ರೇವಣಸಿದ್ದಪ್ಪ ಮಿರ್ಜಿ 


ಸಾಮಾನ್ಯ 


ಸದಸ್ಯರು 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಟಿ. ಎಂ . ವಾಸುದೇವರಾವ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ನಗರಾಭಿವೃದ್ಧಿ ಇಲಾಖೆ. 


ಪಿ . ಆರ್ . 138 


